ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೆಂ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೨೦ನೇ ಜುಲೈ. 2೨೦15 
(ಸಮಯ: ಬೆಳಗ್ಗೆ 10.೦೦ ಗಂಟೆಗೆ) 


1. ಪ್ರಶ್ನೋತ್ತರ 

ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತೊಂಬತ್ತನೇ ಪಟ್ಟ 

ಆ) ದಿನಾಂಕ ೦2.೦7.೭೦15ರ 
ನಾಲ್ಕನೇ ಪಟ್ಟಯಂ೦ದ ತಡೆಹಿಡಿಯಲಾದ ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಹೆಚ್‌.ಡಿ ರೇವಣ್ಣ ಅವರ ಚುಕ್ಕೆ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 4611೦4) ಸಚಿವರು 

ಇ) ದಿನಾಂಕ ೦೨.೦7.೭೦15ರ 
ಒಂಭತ್ತನೇ ಪಟ್ಟಯುಂದ ತಡೆಹಿಡಿಯಲಾದ ಸಮಾಜ ಕಲ್ಯಾಣ ಹಾಗೂ 
ಡಾ! ಉಮೇಶ್‌ ಜ.ಜಾಧವ್‌ ಅವರ ಚುಕ್ಕೆ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 134(1782) ಸಚಿವರು 

ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಹತ್ತೊಂಬತ್ತನೇ ಪಟ್ಟ 


I, ವಿಧೇಯಕವನ್ನು ಹಿ೦ದಕ್ಕೆ ಪಡೆಯುವುದು. 


ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು; 


2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ(ತಿದ್ದುಪಡಿ) 
ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುವುದು: 


ಮ.ತಿ.ನೋ,. 


ಹ 


IH. ವಿಧೇಯಕಗಳನ್ನು ಮಂಡಿಸುವುದು. 


(1) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, ೦೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ಷ(ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ವಿನಯ ಕುಮಾರ್‌ ಸೊರಕೆ ( ನಗರಾಭವೃದ್ಧಿ ಸಚಿವರು) ಅವರು; 


ಅ) 2೦1೮ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(iii) ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಆರ್‌.ಪಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು: 


ಅ) 2೦1೮ನೇ ಸಾಅನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


[ 3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು | 


ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ ನಾಲ್ಕನೇ 
ಪಟ್ಟಯ ರೀತ್ಯಾ 


ಟಿ 


4. ವರದಿಗಳನ್ನೊಪ್ಪಿಸುವುದು | 


1. ಶ್ರೇ ಎನ್‌.ಹೆಚ್‌. ಶಿವಶಂಕರ ರೆಣ್ಣ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು. ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವು ೨೦1೮ನೇ 
ಸಾಅನ ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ 
ಮೂರನೇ ಮತ್ತು ನಾಲ್ಕನೇ ವರದಿಗಳನ್ನೊಪ್ಪಿಸುವುದು. 


2.ಶ್ರೀ ಕೆ. ಗೋಪಾಲ ಪೂಜಾರಿ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು 
ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಸಮಿತಿ) ಅವರು 2೦14-15ನೇ ಸಾಅನ ಸ್ಥಳೀಯ 
ಸಂಸ್ಥೆಗಳ ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಸಮಿತಿಯ ಹನ್ನೊಂದನೇ 


ವರದಿಯನ್ನೊಪ್ಪಿಸುವುದು. 
ಪು.ತಿ.ನೊಂ,. 


1. ಶ್ರೀ ಯು.ಜ.ಬಣಕಾರ್‌ (ಸದಸ್ಯರು) ಅವರು:- 


ಬಗ್ಗೆ ಅರ್ಜಯನ್ನು ಒಪ್ಪಿಸುವುದು. 
2. ಶ್ರೀ ನಾರಾಯಣಗೌಡ (ಸದಸ್ಯರು) ಅವರು:- 


ಬಿ.ಡಿ.ಎ ಎಂಪ್ಲಾಯೀಸ್‌ ವೆಲ್‌ಫೇರ್‌ ಅಸೋಷಿಯೇಷನ್‌ನವರು ನಿವೃತ್ತ ನೌಕರರಿಗೆ 
ನಿವೇಶನ ನೀಡದೆ ವಂಚಿಸಿರುವ ಬಗ್ಗೆ ಅರ್ಜಯನ್ನು ಒಪ್ಪಿಸುವುದು. 


ಅ) 2೦15-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ. 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣಿ 
18 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦೨ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 
14 ಕಂದಾಯ 
೦೮ ಒಳಾಡಳತ ಮತ್ತು ಸಾರಿಗೆ 
16 ವಸತಿ 
1೦ ನಗರಾಭವೃದ್ಧಿ 
2೦ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಮ.ತಿ.ನೋ,. 


ಜತ್‌ 
10 ಸಮಾಜ ಕಲಾಣ 


15 ಮಾಹಿತಿ ತಂತ್ರಜ್ಞಾನ 
26 ಯೋಜನೆ, ಸಾ೦ಖ್ಯೀಕ. ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
2೮ ಕನ್ನಡ ಮತ್ತು ಸ೦ಸ್ಥತಿ 
೦ 7) 
23 ಕಾರ್ಮಿಕ 


ಆ) 2೦15-16ನೇ ಸಾಅನ ಪೂರಕ ಅಂದಾಜುಗಳ (ಮೊದಲನೆ ಕಂತು) ಮೇಲೆ ಚರ್ಚೆ. 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


[ 7. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು: 


ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಚಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾ೦ತರ ಯೋಜನೆ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ವಿನಯ ಕುಮಾರ್‌ ಸೊರಕೆ ( ನಗರಾಜವೃದ್ಧಿ ಸಚಿವರು) ಅವರು: 
ಅ) 2೦15ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾ೦ತರ ಯೋಜನೆ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(ii) ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕ, 2೦1 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು: 


ಅ) 2೦1೮ನೇ ಸಾಅನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಜಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಪು.ತಿ.ನೋ.. 


ಆ. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


|. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಬಸವರಾಜ್‌ ಬೊಮ್ಮಾಯಿ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ. ಎಸ್‌.ಸುರೇಶ್‌ಕುಮಾರ್‌, ಸಿ.ಟಿ.ರವಿ. 
ಜ.ಎಸ್‌.ವಿಜಯಕುಮಾರ್‌ ಹಾಗೂ ಇತರರು ಬ.ಚ.ಎಂ.ಪಿ. ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ 
ನಿರ್ವಹಣಿಣೆ ತಯಾರಿಸಲಾಗಿರುವ ನೂತನ ಟೆಂಡರ್‌ ಅಂದಾಜು ಪಟ್ಟಯಲ್ಲನ ಅಕ್ರಮದ 
ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೨. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ. ಅಶೋಕ ಖೇಣಿ ಮತ್ತು 
ಡಾ॥ ಉಮೇಶ್‌ ಜ. ಜಾಧವ್‌ ಅವರುಗಳು ಮಂಡ್ಯ ಜಲ್ಲೆಯಲ್ಲಿ ಅಕ್ರಮವಾಗಿ 
ನಡೆಯುತ್ತಿರುವ ಗಣಿಗಾರಿಕೆಯ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


ಇ. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿ೦ದ ಎ೦ಂ.ಕಾರಜೋಳ. 
ಬಸವರಾಜ್‌ ಬೊಮ್ಮಾಯಿ, ಎಸ್‌. ಸುರೇಶ್‌ಕುಮಾರ್‌. ಲಕ್ಷ್ಮಣ ಸಂಗಪ್ಪ ಸವದಿ ಹಾಗೂ 
ಇತರರು ರಾಜ್ಯಾದ್ಯಂತ ಕ್ರಿಕೆಟ್‌ ಬೆಟ್ಟಿಂಗ್‌ ದಂಧೆ ಅವ್ಯಾಹತವಾಗಿ ನಡೆಯುತ್ತಿರುವ ಬಗ್ಗೆ 
ಪ್ರಸ್ಥಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೦. ಗಮನ ಸೆಳೆಯುವ ಸೂಚನೆಗಳು 


1 ಡಾ ಕೆ.ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಕಸಬಾ ಹೋಬಳ ಅಥವಾ 
ನಂದಿ ಹೋಬಳಯಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಮಾಡುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. | 


೨. ಕ್ರೀ ವಿಶ್ವನಾಥ (ಆನಂದ) ಚಂದ್ರಶೇಖರ ಮಾಮನಿ ಅವರು ಸವದತ್ತಿ ಎಲ್ಲಮ್ದ 
ವಿಧಾನಸಭಾ ಕ್ಷೇತ್ರ ವ್ಯಾಪ್ಲಿಯಲ್ಲನ ಅಂಗನವಾಡಿ ಕೇಂದ್ರಗಳಗೆ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವ ಹಾಗೂ ಅಂಗನವಾಡಿ ಕಾರ್ಯಕರ್ತೇಯರು ಹಾಗೂ 
ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಷಳ 
ಅಭಿವೃದ್ಧಿ. ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌.ಪೇಟೆ ಪಟ್ಟಣದಲ್ಲ ಶುದ್ಧ ಕುಡಿಯುವ ನೀರಿಗೆ 
ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಪೌರಾಡಳತ. ಸ್ಥಳೀಯ ಸಂಸ್ಥೆಗಳು. ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ಮೋ.. 


eS 


4. ಶ್ರೀ ಸಾ.ರಾ. ಮಹೇಶ ಅವರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ 
ನೌಕರರು ದಿನಾಂಕ:೨೦.೦7.೭೦15ರಂದು 'ಬೃಹತ್‌ ವಿಧಾನಸೌಧ ಚಲೋ" 
ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ರಮೇಶ ಬಾಳಪ್ಪ ಭೂಸನೂರ ಅವರು ವಿಜಯಪುರ ಜಲ್ಲೆಯ ಸಿಂಧಗಿ 
ಮತಕ್ಷೇತ್ರವನ್ನು ಆರ್‌.ಐ.ಡಿ.ಎಫ್‌-2೦ರಲ್ಲ ಕಾಮಗಾರಿಗೆ ನಬಾರ್ಡ್‌ ಯೋಜನೆಯಡಿ 
ಹೊರತುಪಡಿಸಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಪಿಟ. ರವಿ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ರೇಷ್ಮೆ ನೂಅನ 
ಖರೀದಿಗಾಗಿ ಕರೆದಿದ್ದ ಇ-ಟೆ೦ಂಡರಿನಲ್ಲ ಅವ್ಯವಹಾರ ಎಸಗಿರುವ ಅಧಿಕಾರಿಗಳ ಮೇಲೆ 
ಶಿಸ್ನು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳ ಹಾಗೂ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


7. ಶ್ರೀಯುತರುಗಳಾದ ಡಾ| ಶಿವರಾಜ ಪಾಟೀಲ್‌, ಚ.ಆರ್‌.ಪಾಟೀಲ್‌, 
ಬಸವರಾಜ ರಾಯರೆಡ್ಡಿ, ಹಂಪನಗೌಡ ಬಾದರ. ಜ.ಹ೦ಪಯ್ಯ ಸಾಹುಕಾರ ಬಲ್ಲಟಗಿ, 
ಪ್ರತಾಪಗೌಡ ಪಾಟೀಲ್‌ ಹಾಗೂ ಇತರರು ರಾಯಚೂರಿನಲ್ಲಿ ಐ.ಐ.ಟ ಸ್ಥಾಪಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


8. ಶ್ರೀ ಜೆ.ಆರ್‌.ಲೋಬೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಅನುದಾನಿತ ಪದವಿ ಪೂರ್ವ 
ಕಾಲೇಜು ನೌಕರರಿಗೆ ಹೆಚ್‌.ಆರ್‌.ಎಂ.ಎಸ್‌. ನಲ್ಲ ಪರಿಷ್ಕೃತ ವೇತನ ವ್ಯತ್ಯಾಸದ ಮೊತ್ತ 
ಪರಿಗಣಿಸದೆ ಅನುಮೋದನೆ ನೀಡಿರುವುದರಿಂದ ಉಂಬಾಗುತಿರುವ ತೊಂದರೆಯ ಬಗ್ಗೆ 


— 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಡಿ.ಎನ್‌.ಜೀವರಾಜ್‌ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಪ್ಪ 
ತಾಲ್ಲೂಕಿನ ಎನ್‌.ಆರ್‌.ಪುರದಲ್ಲ ನಿರ್ಮಿಸಿರುವ ಕೈಗಾರಿಕಾ ವಸಾಹತುವಿನಲ್ಲ ಬ್ರಹ್ಮಶ್ರೀ 
ಕಾಫಿ ವರ್ಕ್‌ರವರು ನಿವೇಶನಕ್ಕಾಗಿ ಅರ್ಜಸುಲ್ಲಸಿದ್ದರೂ ಹಂಚಿಕೆ ಮಾಡದೆ ಹಾಗೂ ಹಣ 
ಹಿ೦ದಿರುಗಿಸದೆ ಇರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಸಣ್ಣ 
ಕೈಗಾರಿಕೆ ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಆಲೂರು ಮತ್ತು ಸಕಲೇಶಪುರ 
ತಾಲ್ಲೂಕು ಕೇ೦ದ್ರಗಳಲ್ಲರುವ ಮಾಧ್ಯಮಿಕ ಮತ್ತು ಪೌಢ ಶಾಲಾ ಹಾಗೂ ಕಿರಿಯ 
ಕಾಲೇಜನ ಕಟ್ಟಡಗಳ ನಿರ್ಮಾಣಕ್ಷೆ ಮಂಜೂರಾತಿ ನೀಡುವ ಬಗ್ಗೆ ಮಾನ್ಯ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


೫೬1 


1. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 
ಪಂಚಾಯತ್‌ರಾಜ್‌ ಇಂಜನಿಯರಿಂಗ್‌ ಉಪ ವಿಭಾಗದಲ್ಲ ಸರ್ಕಾರದ ಬೊಕ್ಚಸಕ್ಕೆ 
ಲಕ್ಷಾಂತರ ರೂ.ಗಳ ನಷ್ಟ ಉಂಟು ಮಾಡಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯೃದ್ಧ 
ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಕೆ.ಎಸ್‌ -ಪುಟ್ಟಣ್ಣಯ್ಯ ಅವರು ರಾಜ್ಯದ ರೈತರಿಗೆ ಅನುಕೂಲವಾಗುವಂತೆ ತಿಳವಳಕೆ 
ನೀಡಲು ನೇಮಕಗೊಂಡಿದ್ದ ಅನುವುಗಾರರಿಗೆ ನಾ ಭದ್ರತೆ ಹಾಗೂ ಕನಿಷ್ಠ 
ವೇತನ ನೀಡದೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


13.ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ಸಿಯಲ್ಲ ಕರ್ನಾಟಕ 
ರಾಜ್ಯ ರಸ್ತೆ ಸಾರಿಗೆ ಸ೦ಸ್ಥೆಯ ಬಸ್‌ ಸಾರಿಗೆ ಸಂಸ್ಥೆಯ ಬಸ್‌ ಡಿಪೋ ನಿರ್ಮಾಣಕ್ಕೆ 
ಹೆಚ್ಚನ ಅನುದಾನ ಬಡುಗಡೆ ಮಾಡಿ ಟೆಂಡರ್‌ ಪ್ರಕ್ರಿಯೆ ಪ್ರಾರಂಭಿಸುವ ಖಗ್ಗೆ ಮಾನ್ಯ 
ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಹೆಚ್‌. ಎಸ್‌. ಶಿವಶ೦ಕರ್‌ ಅವರು ದಾವಣಗೆರೆ ಜಲ್ಲೆಯ ಹರಿಹರ ತಾಲ್ಲೂಕಿನ 
ಸಾರಥಿ ಚಿಕ್ಷಬದರೆ ಗ್ರಾಮಗಳ ಮಧ್ಯೆ ಸೇತುವೆ ಎಣ ಮಾಡುವ ಬಗ್ಗೆ ಮಾನ್ಯ 
ಲೋಕೋಪ ಯೋಗಿ ಸಚಿವರ Mi, ಸೆಳೆಯುವುದು. 


15. ಶ್ರೀಯುತರುಗಳಾದ ಸಾ.ರಾ. ಮಹೇಶ್‌. ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ.ರೇವಣ್ಣ ಹಾಗೂ 
ಕೆ.ಎಂ.ಶಿವಆ೦ಗೇಗೌಡ ಅವರುಗಳು ಬೆಂಗಳೂರು "ಅಭವೃದ್ಧಿ ಪ್ರಾಧಿಕಾರದಲ್ಲ 
ಕೆಂಪೇಗೌಡ ಬಡಾವಣೆಯ ಕಾಮಗಾರಿಗಳಗಾಗಿ ಬೋಗಸ್‌ ದಾಖಲೆಗಳನ್ನು ಸಲ್ಲಸಿ 
ಗುತ್ತಿಗೆ ಪಡೆದಿರುವ ಪ್ರಕರಣದಲ್ಲ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆ. ಹೊಳೆನರಸೀಪುರ ಮತ್ತು 
ಚನ ಸಿರಾಯಪಟ್ಟಣ ತಾಲ್ಲೂಕುಗಳ ವ್ಯಾಪ್ಲಿಯಲ್ಲಿ ಬರುವ ಚಾಮುಂಡೇಶ್ವ್ಟರಿ ವಿದ್ಯುತ್‌ 
೫ ನಿರಮ ನಿಯಮಿತ ವ್ಯಾಷ್ಠಿಯಲ್ಲ ಬರುವ ಗ್ರಾಮಾಂತರ "ಪ್ರದೇಶಗಳಲ್ಲ 
ವಿದ್ಯುತ್‌ ಸರಬರಾಜು ಇಲ್ಲದೆ ರೈತರಿಗೆ ಉಂಬಾಗಿರುವ ತೊಂದರೆಯ ಬಗ್ಗೆ ಮಾನ್ಯ 
ಇಂಧನ ಸಚಿವರ ಗಮನ ಸೆಳೆಯುವುದು. 


17. ಕ್ರೀ ಹೆಚ್‌.ಡಿ.ರೇವಣ್ಣ ಮತ್ತು ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರುಗಳು ಹಾಸನ 
ಜಲ್ಲೆಯ ಚನ್ನ ಸರಾಯಪಟ್ಟಣ ತಾಲ್ಲೂಕು ದ೦ಡಿಗನಹಳ್ಳಿ OR ಕಾಚೇನಹಳ್ಳ ಏತ 
ನೀರಾವರಿ ಆ ಎರಡು ಮತ್ತು ಮೂರನೇ ಹಂತದ ಕಾಮಗಾರಿಗಳನ್ನು 
ಪೂರ್ಣಗೊಳಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ನೊ€,. 


ಫಗ 
| ಅರ್ಥ ಗಂಟಿ ಕಾಲಾವಧಿ ಇಡೆ 


1 ಶ್ರೀ ಎಸ್‌ -ಭಛೀಮಾನಾಯ್ಕ ಅವರು ಬೈರಾಪುರ ಗ್ರಾಮದಲ್ಲರುವ ತುಂಗಾಭದ್ರಾ 
ಜಲಾಶಯದ ಹಿಸ್ರಿ ೀರಿನಿಂದ ಏತ ನೀರಾವರಿ ಯೋಜನೆಯಡಿ ಮಾಲ್ತ ಜಲಾಶಯಕ್ಕೆ 
೦.51 ಟ.ಎಂ.ಪಿ. ನೀರನ್ನು ಹರಿಸುವ ಬಗ್ಗೆ" ದಿನಾಂಕ: 21.೦7. ೨೦1೮ರಂದು ಗಮನ 
ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ 
ಕಾಲ ಚರ್ಚಿಸುವುದು. 


2. ಶ್ರೀ ಕೆ.ಎಂ.ಶಿವಅಂ೦ಗೇಗೌಡ ಅವರು "ರಾಜ್ಯದಲ್ಲ ನಿರಂತರ ಜ್ಯೋತಿ ಯೋಜನೆಯಡಿ 
ಕೈಗೊಂಡಿರುವ. ಕಾಮಗಾರಿಗಳು ಕಳೆಪೆಯಾಗಿರುವುದರಿ೦ಂದ ರೈತರಿಗೆ ಮತ್ತು 
ಸಾರ್ವಜನಿಕರಿಗೆ ತೊ೦ದರೆಯಾಗಿರುವ ಕುರಿತು" ದಿನಾ೦ಕ: 21.೦7.೨೦15ರಂದು 
ಗಮನ ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 
ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


3. ಶ್ರೀ ಜ.ಐ.ನಿ೦ಗಯ್ಯ ಅವರು "ಡಾ|. ಡಿ.ಎಂ.ನಂಜುಂಡಪ್ಪ ವರದಿಯನ್ವಯ 
ಕೈಗೊಂಡಿರುವ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಮೂಡಿಗೆರೆ ವಿಧಾನಸ ಸಭಾ ಕ್ಷೇತ್ರದ 
ಚಿಕ್ಕಮಗಳೂರು ತಾಲ್ಲೂಕಿನ ಕೆಲವು ಹೋಬಳಗಳನ್ನು ಕೈಟಟ್ಟರುವ ವಿಷಯದ ಕುರಿತು" 
ದಿನಾಂಕ: 21.೦7.2೦15ರಂದು ಸದನದಲ್ಲ ಸಮಣ ಸೆಳೆಯುವ ಸೂಚನೆಯಡಿಯಲ್ಲ 
ಪ್ರಸ್ಥಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


| 11. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು | 


1. ಖಾಸಗಿ ನಿರ್ಣಯ 


ಶ್ರೀ ಎ೦.ಟ.ಕೃಷ್ಣಪ್ಪ ಅವರು ದಿನಾಂಕ: ೦೭.೦7.೭೦15ರಂದು ಮಂಡಿಸಿದ 
ಈ ಕೆಳಕಂಡ ನಿರ್ಣಯದ ಮೇಲೆ ಮುಂದುವರೆದ ಚರ್ಚೆ. 


“ದೇಶದ ಬಹು ರಾಜ್ಯಗಳಲ್ಲ ಇಲ್ಲದ ವಿಧಾನಪರಿಷತ್ತು ರಾಜ್ಯದಲ್ಲಿಯೂ ಸಹ 
ಇರುವುದು ಅವಶ್ಯಕವೆನಿಸುವುದಿಲ್ಲ. ಆದಕಾರಣ ನಮ್ಮ ರಾಜ್ಯದಲ್ಲರುವ 
ವಿಧಾನಪರಿಷತ್ತನ್ನು ವಿಸರ್ಜಸುವ” ಕುರಿತು ಈ ಸದನವು ನಿರ್ಣಯಿಸುತ್ತದೆ. 


(ಎರಡನೇ ದಿನ) 


ಪು.ತಿ.ನೋ.,. 


ವ 


11. ಖಾಸಗಿ ಸದಸ್ಯರ ವಿಧೇಯಕಗಳನ್ನು ಮಂಡಿಸುವುದು 


(1) ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ, ೦೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-- ೦1) 
ಶ್ರೀ ಕೆ.ಆರ್‌.ರಮೇಶ್‌ ಕುಮಾರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ 
ವಿಧೇಯಕ (2೦15ರ ಖಾಸಗಿ ಸದಸ್ಯರ ವಿಧೇಯಕ--೦1) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಭೂ ಕಂದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ)ವಿಧೇಯಕ, 2೦1೮ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦2) 
ಶ್ರೀ ಕೆ.ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) ೨೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ--೦೨) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(111) ಕರ್ನಾಟಕ ಶಿಕ್ಷಣ (ತಿದ್ದುಪಡಿ) ವಿಧೇಯಕ, 2೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ ಸಂಖ್ಯೆ ೦3) 
ಶ್ರೀ ಹೆಚ್‌.ಎಸ್‌.ಶಿವಶ೦ಕರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಶಿಕ್ಷಣ (ತಿದ್ದುಪಡಿ) ವಿಧೇಯಕವನ್ನು 
(2೦15ರ ಖಾಸಗಿ ಸದಸ್ಯರ ವಿಧೇಯಕ ಸಂಖ್ಯೆ ೦3) 
ಮಂಡಿಸಲು ಅನುಮತಿ ಕೋರುವುದು: 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಎಂ.ಗುರುರಾಖ 


ಕಾರ್ಯದರ್ಶಿ 
Raj N. ee 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/asscmbly/lob/lob.htm) 


